tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 554 (626) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಹೆಚ್‌. ಎಂ. ರಮೇಶಗೌಡ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಬಿ.ಬಿ.ಎಂ.ಪಿ. ದಾನಪತ್ರ ಕ್ರಿಯಪತ್ರ ಮತ್ತು ವಿಭಾಗಗಳ ಪತ್ರ ಕುರಿತು 


(ಅ) ಬಿ.ಬಿ.ಎಂ.ಪಿ. ದಾನಪತ್ರ, ಕಿಯಪತ್ರ ಮತ್ತು ವಿಭಾಗ ಪತ್ರಗಳ ಅನ್ನಯ ಆಸ್ಲಿ ವಿಭಜನೆ 
ಕಾನೂನಮುಬಾಹಿರವೆಂದು 20 ಅಕ್ಕೋಬರ್‌ 2014ರಲ್ಲಿ ಸುತ್ತೋಲೆ ಹೊರಡಿಸಿರುವುದು 
ನಿಜವೇ; (ವಿವರ ನೀಡುವುದು) 


(ಆ) ಕೇವಲ ಆಸ್ಲಿ ತೆರಿಗೆ ಶುಲ್ಲ ಮಾತ್ರ, ವಸೂಲಿ ಮಾಡುವ ಮಹಾನಗರ ಪಾಲಿಕೆ ಆಸ್ತಿ 
ವಿಭಜನೆಯ ಕುರಿತು ಯಾವ ಆದೇಶ ನಿಯಮಾವಳಿ ಅನ್ವಯ ಈ ಸುತ್ತೋಲೆ ಹೊರಡಿಸಿದೆ ; 


(ಇ) ಬಿ.ಬಿ.ಎಂ.ಪಿ. ಸುತ್ತೋಲೆಯ ಪ್ರಕಾರ ಖಾತಾ ನೊಂದಾವಣೆ ವಿಭಜನೆಗಳು ಯಾವ ಸಿಗೆ 
ಅನ್ವಯಿಸುತ್ತವೆ ; ಪಾಲಿಕೆಯ ಸುತ್ಲೋಲೆಯಿಂದ ಪಿತ್ರಾರ್ಜಿತ ಆಸ್ಲಿ ಹಂಚಿಕೆಯಲ್ಲಿ 
ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಎ ಖಾತಾ ಮತ್ತು ಬಿ ಖಾತಾ ನಡುವಿನ ವ್ಯತ್ಯಾಸಗಳೇನು ; ಬಿ ಖಾತಾ ಹೆಸರಿನಲ್ಲಿ ದಂದೆ 
ನಡೆಯುತ್ತಿರುವುದು ಮತ್ತು ಜನರನ್ನು ಬಿ.ಬಿ.ಎಂ.ಪಿ. ಖಾತೆಯ ಹೆಸರಲ್ಲಿ ಶೋಷಣೆ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ; ಹಾಗಿದ್ದಲ್ಲ, ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


